ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 560(581) 

ಉತ್ತರಿಸುವ ದಿನಾಂಕ : 10.03.2020 

ಸದಸ್ಯರ ಹೆಸರು ; ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸುವವರು : ಗಣಿ ಮತ್ತು ಭೂವಿಜ್ಞಾನ ಸಚಿವರು 

ಪ್ರೆ 

ವ ಖೈ ಪ್ರಶ್ನೆಗಳು ಉತ್ತರಗಳು | 

ಅ) ಜಂತಕಲ್‌ ಅಕ್ರಮ ಗಣಿಗಾರಿಕೆ ಜಂತಕಲ್‌ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶ್ರೀ 
ಪ್ರಕರಣ ಕುರಿತು ವಿಶೇಷ ತನಿಖಾ | ಗಂಗಾರಾ೦ಂ ಬಡೇರಿಯಾ ಐ.ಎ.ಎಸ್‌. ಅಂದಿನ ನಿರ್ದೇಶಕರು, 
ತಂಡದಿಂದ ಕ್ರಿಮಿನಲ್‌ ಪ್ರಕರಣ | ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರನ್ನು ವಿಶೇಷ ತನಿಖಾ 
ದಾಖಲಾಗಿರುವ ಎಷ್ಟು ಐ.ಎ.ಎಸ್‌. | ತಂಡ, ಕರ್ನಾಟಕ ಲೋಕಾಯುಕ್ತ ಇವರು ದಿನಾಂಕ: 
ಅಧಿಕಾರಿಗಳ ಮೇಲೆ ಯಾವ ಕ್ರಮ | 15.05.2017 ರಂದು ಬಂಧಿಸಿದ್ದರ ಹಿನ್ನೆಲೆಯಲ್ಲಿ 
ಕೈಗೊಳ್ಳಲಾಗಿದೆ; ಈ ಪ್ರಕರಣದಲ್ಲಿ | ಅಧಿಕಾರಿಯವರನ್ನು ದಿನಾ೦ಕ:19.05.2017 ರಂದು 
Kaden webed ಐ.ಪಿ.ಎಸ್‌. | ಅಮಾನತ್ತುಗೊಳಿಸಿ ದಿನಾಂಕ:28.10.2017 ರಲ್ಲಿ 
ಅಧಿಕಾರಿಗಳ ಸಂಖ್ಯೆ ಎಷ್ಟು ಇವರ | ಅಧಿಕಾರಿಯವರನ್ನು ಮತ್ತೆ ಸೇವೆಯಲ್ಲಿ ಪುನರ್‌ 
ಮೇಲೆ ಕ್ರಿಮಿನಲ್‌ ಪ್ರಕರಣ ಯಾವ | ಸ್ಥಾಪಿಸಲಾಗಿರುತ್ತದೆ. K | 
ದಿನಾಂಕದಂದು ದಾಖಲಾಗಿದೆ; ಸದರಿ ಅಧಿಕಾರಿಯವರ ಮೇಲೆ ದಿನಾಂಕ:13.03.2015 | 

ರಂದು ಮೊಕದ್ದಮೆ ಸಂಖ್ಯೆ 10/2015 ರನ್ಟಯ ಕ್ರಿಮಿನಲ್‌ 
ಪ್ರಕರಣ ದಾಖಲಾಗಿರುತ್ತದೆ. ೬ 

ಈ ಪ್ರಕರಣದಲ್ಲಿ ಯಾವುದೇ ಐ.ಪಿ.ಎಸ್‌. ಅಧಿಕಾರಿಗಳು 
ಭಾಗಿಯಾಗಿರುವುದಿಲ್ಲ. 

ಆ) ಐ.ಎ.ಎಸ್‌. ಮತ್ತು ಐ.ಪಿ.ಎಸ್‌. ಐ.ಎ.ಎಸ್‌. ಅಧಿಕಾರಿಗಳ `` ಮೇಲೆ `'ದಾಖಿಲಾಗಿರುವ 
ಅಧಿಕಾರಿಗಳ ಮೇಲೆ | ಕ್ರಿಮಿನಲ್‌ ಪ್ರಕರಣದ ಕುರಿತು ವಿಶೇಷ ತನಿಖಾ ತಂಡದಿಂದ | 
ದಾಖಲಾಗಿರುವ ಕ್ರಿಮಿನಲ್‌ | ತನಿಖೆ ನಡೆಸಲು ಇಲಾಖೆಯು ಅನುಮತಿ ನೀಡಿರುವುದಿಲ್ಲ. | 
ಪ್ರಕರಣದ ಕುರಿತು ತನಿಖೆ ಶ್ರೀ ಗಂಗಾರಾ೦ಂ ಬಡೇರಿಯಾ ಇ.ಎ.ಎಸ್‌. ಅಂದಿನ 


ನಡೆಸಲು ಅನುಮತಿ ನೀಡಲಾಗಿದೆ; 
ಅನುಮತಿ ನೀಡುವಂತೆ ಕೋರಿ 


ವಿಶೇಷ ತನಿಖಾ ತಂಡದಿಂದ 
ಸರ್ಕಾರಕ್ಕೆ ಎಂದು ಮನವಿ 
ಸಲ್ಲಿಸಲಾಗಿದೆ; ಇನ್ನು 
ನೀಡಿಲ್ಲದಿದ್ದಲ್ಲಿ, ಯಾವಾಗ 
ನೀಡಲಾಗುವುದು; 


ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರವರ ವಿರುದ್ಧ | 
ಜಂತಕಲ್‌ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಡೋಂಸರೋಪಣಾ 


ಪಟ್ಟಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ 
Procedure Code-1973, Sec-197 ne Prevention 


of Corruption Act-1998, Sec-19 ರ 
ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ನೀಡಬೇಕೆಂದು 
ವಿಶೇಷ ತನಿಖಾ ತಂಡ, ಕರ್ನಾಟ ಲೋಕಾಯುಕ್ತ ಇವರ 
ದಿನಾಂಕ: 17.10.2017ರ ಪತ ತ್ರದಲ್ಲಿ ಹಾಗೂ ಪರಿಷ್ಠತ ವರದಿ! 
05.03.2019ರ ಪತ್ರದಲ್ಲಿ ಸಿ.ಆ.ಸಿ.ಇಲಾಖೆಯು ಕೋರಿರುತ್ತದೆ. 
ಈ ಬಗ್ಗೆ ಆಡಳಿತ ಇಲಾಖೆಯ ನಿರ್ಧಿಷ್ಟ ಅಭಿಪ್ರಾ ಪ್ರಾಯದೊಂದಿಗೆ 
ವರದಿಯನ್ನು ಸಲ್ಲಿಸುವಂತೆ ಸಿ.ಆ.ಸು ಸು.ಇಲಾಖೆಯು ಕೋರಿದ್ದು | 
ಅಭಿಪ್ರಾಯ / ವರದಿಯನ್ನು ಸಲ್ಲಿಸುವುದರ ಬಗ್ಗೆ | 


ಪರಿಶೀಲಿಸಲಾಗುತ್ತಿದೆ. | 


ಸಲ್ಲಿಸಲು Criminal 


ಪಕಾಠ 


ಇ) ಜಂತಕಲ್‌ ಅಕಮ''ಗಣಿಗಾರಿಕೆ ಜಂತಕಲ್‌ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧ ಶೀ 
ಪ್ರಕರಣದ ಅಕ್ರಮದಲ್ಲಿ | ಗಂಗಾರಾಂ ಬಡೇರಿಯಾ, ಭಾ.ಆ.ಸೇ. ಹಿಂದಿನ ನಿರ್ದೇಶಕ ರ್ಕ | 
ಭಾಗಿಯಾಗಿರುವ ಐ.ಎ.ಎಸ್‌ | ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರ ವಿರುದ್ಧ ಈ ಹಿಂದೆ' 
ಮತ್ತು ಐ.ಪಿ.ಎಸ್‌ ಅಧಿಕಾರಿಗಳ | ಸರ್ಕಾರದ ಹಂತದಲ್ಲಿ ಇಲಾಖಾ ವಿಚಾರಣೆಯನ್ನು ಪಾರಂಭಿಸಿ | 
ಮೇಲೆ ಕೈಗೊಂಡ ಕ್ರಮಗಳೇನು; ವಿಚಾರಣಾಧಿಕಾರಿಯವರು ದಿನಾಂಕ:21.09.2015 ರಂದು | 
(ವಿಷರ ನೀಡುವುದು) ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಈ ವರದಿಯನ್ನು | 

ಸರ್ಕಾರವು ಅಂಗೀಕರಿಸಿ, ಅಧಿಕಾರಿಯವರನ್ನು' ಆರೋಪ 
ಮುಕ್ತರನ್ನಾಗಿಸಿ ಅವರ ವಿರುದ್ಧದ ಇಲಾಖಾ ವಿಚಾರಣೆಯನ್ನು: 
ಮುಕ್ತಾಯಗೊಳಿಸಲು ನಿರ್ಣಯಿಸಿ, ಸರ್ಕಾರದ ಆದೇಶ ಸಂಖ್ಯೆ 
ಸಿಆಸುಇ 538 ಸಿಅಸೆ 201, ದಿನಾಂಕ:0. 022017ನ್ನು 
ಹೊರಡಿಸಲಾಗಿರುತ್ತದೆ. ತದನಂತರ ವಿಶೇಷ ತನಿಖಾ ತಂಡ 
(Special Investigation Team) ಿಂದ ಸದರಿ 
ಅಧಿಕಾರಿಯ ವಿರುದ್ಧ ಕ್ರಿಮಿನಲ್‌ ಕೇಸ್‌ ದಾಖಲಿಸಲಾಗಿದ್ದು, 
ಸದರಿ ಪ್ರಕರಣ ಪ್ರಗತಿಯಲ್ಲಿದೆ. 

ಈ) ಜಂತೆಕಲ್‌ ಅಕ್ರಮ ''ಗಣಿಗಾರಿಕೆ]|ಸದರಿ `ಐ.ಎ.ಎಸ್‌ ಅಧಿಕಾರಿಯ `ಪುತ್ತನ ವಿರುದ್ದೆ ಮಾನ್ಯ 
ಪ್ರಕರಣದಲ್ಲಿ ಅಕ್ರಮವೆಸಗಲು | ನ್ಯಾಯಾಲಯದಲ್ಲಿ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ 
ಐ.ಎ.ಎಸ್‌. ಅಧಿಕಾರಿಯ ಪುತ್ರನ | ತಂಡ ಇವರಿಂದ ದೋಷಾರೋಪಣಾ ಪಟ್ಟಿಯನ್ನು 
ಬ್ಯಾಂಕ್‌ ಖಾತೆಗೆ 20 ಲಕ್ಷ] ಸಲ್ಲಿಸಲಾಗಿರುತ್ತದೆ. 
ಪಾವತಿಸಲಾಗಿದೆ ಎಂಬುದರ 


ಕುರಿತು ಸರ್ಕಾರದ ನಿಲುವೇನು? 


ಸಂಖ್ಯೆ; ಸಿಐ 13 ಎಂಪಿಪಿ 2020 


1 
> 


(ಸಿ.ಪಿ. ಪಾಟೀಲ) 
ಗಣಿ ಮತ್ತು ಭೂ ವಿಜ್ಞಾನ ಸಚೆವರು. 


